ಸಂತಸದಾಯಕ ಕಲಿಕೆಯ ಮೂಲಕ ಸಾಕ್ಷರತೆಯ ಸಾರ 


ಇಂದಿರಾ ವಿಜಯಸಿಂಹ 


ದಕ್ಷಿಣ ಒಡಿಶಾದ ರಾಯಗಢ ಜಲ್ಲೆಯ ತಲುಪಲು ದುರ್ಗಮವಾದ 
ಕೊಂಪೆಯ್ಲ ಕಾಶೀಪುರ ಎಂಬ ಪ್ರಶಾಂತವಾದ ಗ್ರಾಮವಿದೆ. 
ಸೌಮ್ಯವಾದ ಅಲೆಯಲೆಯಂತಿರುವ ಬೆಟ್ಟಗಳು. ನದಿಗಳಂದ 
ಸುತ್ತುವರೆದ ಗ್ರಾಮದ ಪರಿಸರ ಒಂದು ಪರಿಪೂರ್ಣ ಚಿತ್ರದಂತಿದೆ. 
ಜತ್ತನೆಯಾದ ಚೌಕುಆ ಗದ್ದೆಗಳಂದ ಕೂಡಿದ ಬೆಟ್ಟದ ತಪ್ಪಲು 
ಬಣ್ಣಬಣ್ಣದ ಹೊದಿಕೆ ಹೊದ್ದಂತೆ, ಪಕೃತಿಯಲ್ಲ ಹಪಿರಿನ ವಿವಿಧ 
ಛಾಯೆಗಳು ನೋಡುಗನನ್ನು ಬೆರಗುಗೊಳಸುತ್ತವೆ. 


ಇಲ್ಲನ ಜನರ ಬದುಕಿನ ವಾಸ್ತವಿಕತೆಯೋ. ಸುತ್ತಅನ ಪ್ರಕೃತಿಯ 
ಪರಿಪೂರ್ಣತೆಗೆ ವ್ಯತಿರಿಕ್ತವಾಗಿದೆ. ಸುತ್ತಅನ ಬೆಟ್ಟಗಳು ಸಮೃದ್ಧ 
ಅದಿರಿನ ನಿಕ್ಷೇಪದಿಂದ ಕೂಡಿದ್ದು. ಇದರಿಂದಾಗಿ ಗಣಿಗಾರಿಕೆಯ 
ಕಂಪನಿಗಳ ಭಾರೀ ಶಬ್ದದ ಯಂತ್ರಗಳು ಹಾಗೂ ಬೃಹದಾಕಾರದ 
ಲಾರಿಗಳು ಇತ್ತ ಬಂದಿವೆ. ಗ್ರಾಮದಲ್ಲ ಬಹುತೇಕ ಬುಡಕಟ್ಟು ಜನರೇ 
ಇದ್ದು. ಅತೀವ ಬಡತನವನ್ನು ಎದುರಿಸುತ್ತಿದ್ದಾರೆ. ಇಲ್ಲನ ಜನರು 
ವಸಾಹತುಶಾಹಿ ಆಡಳತಗಾರರು ಹಾಗೂ ವಸಾಹತೋತ್ತರ 
ಆಡಳತಗಾರರ ಶೋಷಣೆಯ ಜೊತೆಗೆ ಮಲೇರಿಯಾದಂತಹ 
ಸಾಂಕ್ರಾಮಿಕ ರೋಗಕ್ಕೆ ಸಿಲುಕಿ ನಲುಗಿದ್ದಾರೆ. ಸಾಕ್ಷರತೆಯ 
ಪ್ರಮಾಣವು ಅಲ್ಲವಾಗಿದ್ದು. ಸುಮಾರು ಮೂವತ್ತು ವರ್ಷಗಳ ಹಿಂದೆ 
ಇಲ್ಲ ಯಾವುದೇ ರೀತಿಯ ಶಾಲೆಗಳೇ ಇರಲಲ್ಲ. ಅಗ್ರಗಾಮೀ 
ಸಂಘಟನೆಯು ಈ ಗ್ರಾಮದಲ್ಲ ತಕಮಟ್ಟದಲ್ಲೇ ಸಕ್ರಿಯವಾಗಿದ್ದು, 
ಇಲ್ಪ್ಲನ ಸಮುದಾಯಗಳೊಂದಿಗೆ ಕೈಜೋಡಿಸಿ ಅವರಿಗೆ ತಮ್ಮ 
ಹಕ್ಷುಗಳನ್ನು ಬಾತ್ರಿಪಡಿಸುವ ಮತ್ತು ಶೋಷಣೆಯ ವಿರುದ್ಧ 
ಅವರನ್ನು ಸಬಲರನ್ನಾಗಿ ಮಾಡುವ ಗುರಿಯನ್ನು ಹೊಂದಿದೆ. 
ಸರ್ಕಾರವು ಠ ಪ್ರದೇಶದಲ್ಲಿ ಶಾಲೆಗಳನ್ನು ಪ್ರಾರಂಭಸುವ ಮೊದಲೇ 
ಅಗದ್ರಗಾಮಿಯು ಕಾಶೀಪುರದ ಸುತ್ತಮುತ್ತಅನ ಗ್ರಾಮಗಳ 
ಹಾಡಿಗಳಲ್ಲ ರಾತ್ರಿ ಶಾಲೆಗಳನ್ನು ತೆರೆದಿತ್ತು: ಇಂದಿಗೂ ಈ 
ಶಾಲೆಗಳ ಓದಲು, ಬರೆಯಲು ಕಅತ ಹದಿಹರೆಯದ ಯುವಕ, 
ಶಖವತಿಂಶುರು ಆ ದಿನಗಳ ಅಸಾಧಾರಣ ಸಂಬ್ರಮ, 
ಸಡಗರಗಳನ್ನು ಮೆಲಕುಹಾಕುತ್ತಾರೆ. ಕೊನೆಗೂ ಸರ್ಕಾರವು ಇಲ್ಲನ 
ಮಕ್ಕಳಗೆ ಶಿಕ್ಷಣವನ್ನು ನೀಡುವ ಜವಾಬ್ದಾರಿಯನ್ನು ವಹಿಸಿಕೊಂಡ 
ಬಳಕ ಅಗ್ರಗಾಮಿಯು ಜನರ ಜೀವನೋಪಾಯ ಹಾಗೂ ಆರೋಗ್ಯ 
ಸಮಸ್ಯೆಗಳತ್ತ ತನ್ನ ಗಮನವನ್ನು ಕೇಂದ್ರೀಕರಿಸಲು ನಿರ್ಧರಿಸಿತು. 
ಇಲ್ಲ ಶಾಲೆಗಳದ್ದರೂ ಕೂಡಾ ಮಕ್ಕಳು ಬಹುಬೇಗನೆ ಶಾಲೆ 
ತೊರೆಯುತ್ತಿದ್ದು. ತಲೆತಲಾಂತರಗಳ ಅನಕ್ಷರತೆ ಮತ್ತು 
ಬಡತನದಿಂದಾಗಿ ಇಲ್ಲನ ಹೆಣ್ಣುಮಕ್ಕಳು ಅತ್ಯಂತ ಶೋಚನೀಯ 
ಸ್ಥಿತಿಯಲ್ಲದ್ದಾರೆ ಎಂಬ ವಿಷಾದಕರ ಸಂಗತಿಯನ್ನು ಅವರು 
ಕಂಡುಕೊಂಡರು. ಸುಮಾರು ಹದಿನೈದು ವರ್ಷಗಳ ಹಿಂದೆ, 


ಅಗ್ರಗಾಮಿಯು ಹೆಣ್ಣುಮಕ್ಕಳಗಾಗಿ ಮುಕ್ತಜ್ಞಾನ ಕುಟೀರ (Mukta 


Gyana Kutir-MGK) woಬ ಒಂದು ಪ್ರಾಥಮಿಕ ಶಾಲೆಯನ್ನು 
ಆರಂಭಸಿತು. 


ಆವಿಷ್ಠಾರದ ಅಗತ್ಯತೆ 
ಬೇರೆ ಕಡೆಗಳಂತೆ ಅಗ್ರಗಾಮಿ ಶಾಲೆಯಲ್ಲಯೂ ಶಿಕ್ಷಕರು 
ಸಾಂಪ್ರದಾಯಿಕ  ಬೋಧನಕ್ರಮವನ್ನು ಅನುಸರಿಸುತ್ತಿದ್ದರು. 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಮಾರ್ಚ್‌ 2021 


ಮೊದಲು ಅಕ್ಷರಗಳ ಬಧ್ಧೆ ಗಮನಹರಿಸಿ, ಬಳಕ ಪಠ್ಯಪುಸ್ತಕಗಳನ್ನು 
ಜೋರಾಗಿ ಓದುತ್ತಿದ್ದರು. ಶಿಕ್ಷಕರನ್ನು ಅನುಸರಿಸಿ ಮಕ್ಕಳು ಅವನ್ನು 
ಪುನರುಚ್ಛರಿಸುತ್ತಿದ್ದರು. ಇದನ್ನು ನೋಡಿದ ಅಗ್ರಗಾಮಿಯ ಜಂಟ 
ನಿರ್ದೇಶಕ ವಿದ್ಯಾ ದಾಸ್‌ ಅವರು ಬೇಸರ ವ್ಯಕ್ತಪಡಿಸಿದರು. ಇದನ್ನು 
"ಶಿಕ್ಷಕರ ಬೇಸರ ತರಿಸುವ ಧ್ವನಿಯ ಮುಸುಕಿನಡಿ ಮಕ್ಕಳ 
ಸೃಜನಶೀಲ ಸಾಮರ್ಥ್ಯವು ಉಸಿರುಗಟ್ಟುತ್ತಿತ್ತು” ಎಂದು ಅವರು 
ವಿವರಿಸಿದ್ದಾರೆ. ಮುಂದುವರಿದು ಅವರು. "...ಶಾಲಾ ಶಿಕ್ಷಣದಲ್ಲಿ 
ಮಕ್ಕಳಗೆ ಅವರ ಬುದ್ಧಿಮತ್ತೆ ಹಾಗೂ ಗ್ರಹಣಪಶಕ್ತಿ ಸಾಮರ್ಥ್ಯಗಳನ್ನು 
ಸೃಜನಾತ್ಕಕ ಮತ್ತು ಆಸಕ್ತಿದಾಯಕ ರೀತಿಗಳಲ್ಲ ಬಳಸಿಕೊಳ್ಳಲು 
ಅವಕಾಶ ಮತ್ತು ಪ್ರೋತ್ಲಾಹವನ್ನು ನೀಡದೇ, ಯಾಂತ್ರಿಕ 
ಕಂಠಪಾಠಕ್ಷೆ ಅತಿಯಾದ ಒತ್ತು ನೀಡುತ್ತಿದ್ದರೆ. ಇದು ಮಕ್ಕಳ 
ಮಾನಸಿಕ ಬೆಳವಣಿಗೆಯ ಮೇಲೆ ಹೆಚ್ಚು ಪರಿಣಾಮ ಜೀರುತ್ತದೆ. 
ಇದರಿಂದ ಆಸಕ್ತಿಯು ಕಡಿಮೆಯಾಗಿ, ಕಲಅಕೆಯ ವೇಗ 
ಕುಂಟತವಾಗುತ್ತದೆ. ಹೀಗಾದಾಗ, ಮೂಲ ಸಾಕ್ಷರತಾ 
ಕೌಶಲಗಳನ್ನು ಗಳಸಲು ಮಕ್ಕಆಗೆ ಸಾಮಾನ್ಯಕ್ಕಿಂತ ಎರಡರಷ್ಟು 
ಹೆಚ್ಚು ಸಮಯ ಬೇಕಾಗುತ್ತದೆ' ಎನ್ನುತ್ತಾರೆ (ಅಗ್ರಗಾಮೀ. ವಾರ್ಷಿಕ 
ವರದಿ. 2೦16-17). 


ವಿದ್ಯಾ ದಾಸ್‌ ಅವರ ಈ ಕಾಳಜಯು "ಸೃಜನಾತೃಕ ಭಾಷಾ 
ಬೆಳವಣಿಗೆಯ ಪ್ರಯತ್ನ” (Creative Language Development 


Effort) ಅಥವಾ ಪಿ.ಎಲ್‌.ಡಿ.ಇ. ಎಂಬ ಸಾಕ್ಷರತೆಯನ್ನು 
ಬೋಧಿಸುವ ಒಂದು ಹೊಸ ವಿಭಿನ್ನು ವಿಧಾನದ ಆವಿಷ್ಣಾರಕ್ಕೆ 
ಕಾರಣವಾಲಯುತು. ಈ ವಿಧಾನದಲ್ಲಿ ಸಾಂಪ್ರದಾಯಕ 
ಪ್ರಕ್ರಿಯೆಯನ್ನು ಕೈಜಟ್ಟು. ಹೆಚ್ಚು ಮಗು ಕೇಂದ್ರಿತವಾದ ಮತ್ತು 
ಸಮದ್ರ ಭಾಷಾವಿಧಾನವನ್ನು ಕೈಗೆತ್ತಿ ಕೊಳ್ಳಲಾಯುತು. ಈ 
ವಿಧಾನದಲ್ಲ ಮಕ್ಕಳಗೆ ಆಗಲೇ ತಿಆದಿರುವ ಪದಗಳು, ವಸುಗಳು. 
ನಾಮಪದಗಳು. ಅವರು ಸುಲಭವಾಗಿ ನೆನಪಿನಲ್ಪ್ಲಡಬಹುದಾದ 
ವಿನೋದವಾದ ಪ್ರಾಸಬಧ್ಧ ಶಿಶುಗೀತೆಗಳು ಮತ್ತು ಹಾಡುಗಳ 
ಮೂಲಕ ಶಬ್ಲೋಚ್ಞಾರಣೆಯ ರಹಿಕೆಯನ್ನು ಮಕ್ಕಳಗೆ 
ದಾಟಸಲಾಗುತ್ತದೆ. ಈ ರೀತಿಯ ಕಲಅಕೆಯು ಹೆಚ್ಚು 
ಸಹಜವಾದ್ದರಿಂದ ಶೀಘ್ರ ಫಲಪ್ರದವೂ ಆಗಿ. ಮಗು ಹಾಗು ಶಿಕ್ಷಕರ 
ಮೇಲನ ಒತ್ತಡ ಕಡಿಮೆಯಾಗುತ್ತದೆ. 


“ಸೃಜನಾತೃಕ ಭಾಷಾ ಬೆಳವಣಿಗೆಯ ಪ್ರಯತ್ನ” (ಸಿ.ಎಲ್‌.ಡಿ.ಇ.) 
ಎಂದರೇನು? 


"ಮುಕ್ತ ಜ್ಞಾನ ಕುಟೀರ” ಶಾಲೆಯಲ್ಲನ ಮಾದರಿಯನ್ನು ಆಧರಿಸಿ 
ಅಭವೃದ್ಧಿಗೊಳಸಿದ ಸೃಜನಾತ್ಮಕ ಭಾಷಾ ಬೆಳವಣಿಗೆಯ 
ಪ್ರಯತ್ನವು ಬುಡಕಟ್ಟು ಜಲ್ಲೆಗಳ ಸರ್ಕಾರಿ ಶಾಲೆಗಳಲ್ಲ ಸಾಕ್ಷರತಾ 
ಕಾರ್ಯಕ್ರಮವನ್ನು ಬಲಪಡಿಸಲು ಮಾಡಿದ ಒಂದು 
ಪ್ರಯತ್ನವಾಗಿತ್ತು. ಒಡಿಶಾದ ಬುಡಕಟ್ಟು ಜಲ್ಲೆಗಳಲ್ಲ ಶಾಲೆಗೆ 
ತೆರಕುವ ಮೊದಲ ತಲೆಮಾರಿನ ಮಕ್ಕಳ ಓದು ಹಾಗೂ ಭಾಷಾ 
ಸಾಮರ್ಥ್ಯಗಳನ್ನು ಸುಧಾರಿಸುವುದೇ ಇದರ ಗುರಿಯಾಗಿತ್ತು. 
ಇಲ್ಪ್ಲನ ಸಮುದಾಯಕ್ಕೆ ಶಾಲಾಶಿಕ್ಷಣ ಅಥವಾ ಸಾಕ್ಷರತೆಗಳ 


ಗಂಧವೇ ಇರಲಲ್ಲ. ಈ ವಿಭಾಗದ ಸರ್ಕಾರಿ ಪ್ರಾಥಮಿಕ ಶಾಲೆಗಕಲ್ಪ 
ಶಿಕ್ಷಕರ ಅರ್ಹತೆಗಳು ಕಳಪೆಯಾಗಿದ್ದು. ಅವರಿಗೆ ಕಲಕಾ 
ಪ್ರೇರಣಿಯೂ ನಿರೀಕ್ಷಿತ ಮಟ್ಟದಲ್ಲರಅಲ್ಲ. ಇದರಿಂದಾಗಿ, ಪ್ರಾಥಮಿಕ 
ಶಿಕ್ಷಣ ಮುಗಿಸುವ ಬಹುತೇಕ ಮಕ್ಕಳು ಓದುವ ಕೌಶಲವನ್ನೇ 
ಪಡೆಯದೆ ಹೋಗುತ್ತಿದ್ದರು. "ಸೃಜನಾತ್ಮಕ ಭಾಷಾ ಬೆಳವಣಿಗೆಯ 
ಪ್ರಯತ್ನದ ವಿಧಾನವು ಅನೇಕ ಅನನ್ಯ ಲಕ್ಷಣಗಳನ್ನು 
ಒಳಗೊಂಡಿದೆ. ವರ್ಣಮಾಲೆ ಕೇಂದ್ರಿತ ಕಲಕಾ ವಿಧಾನದ 
ಬದಲಾಗಿ ಅಂತರ್ಬೋಧೆಯ ಸಾಕ್ಷರತಾ ಕಲಕೆಯ ಮೂಲಕ 
ಸಹಜ ಭಾಷಾ ಕಲಕೆಗೆ ಈ ವಿಧಾನವು ಒತ್ತು ಕೊಡುತ್ತದೆ. ಈ 
ವಿಧಾನವು. ಕುಟುಂಬ ಮತ್ತು ಮನೆ. ಪರಿಚಿತ ವಸುಗಳು. 
ಶಿಶುಗೀತೆಗಳು ಹಾಗೂ ಕಥೆಗಳಂದ ಆರಂಭಸಿ ಅರ್ಥಪೂರ್ಣ 
ಪದಗಳು. ವಾಕ್ಯಗಳು. ಮತ್ತು ವಿಚಾರಗಳ ಮೂಲಕ ಮಕ್ಕಳನ್ನು 
ಅಖತ ಭಾಷೆಗೆ ಪರಿಚಯುಸಿ, ಅದರಲ್ಲೇ ಮಗ್ಗರಾಗುವಂತೆ ಮಾಡುವ 
ಮೂಲಕ ಮಕ್ನಳು ಹಿದುವ ಉಚ್ಚಾರಣೆಯನ್ನು ಕಲಯಲು 
ಸಜ್ಜುಗೊಳಸುತ್ತದೆ. ಮಕ್ಕಳನ್ನು ಬರೆಯಲು ಪ್ರೋತ್ಹಾಹಿಸುವುದರಿಂದ 
ಅಕ್ಷರಗಳಗೂ ಪದದ ಶಣ್ನಕ್ಲೂ ನಡುವೆ ಇರುವ ಸಂಬಂಧಗಳನ್ನು 
ಸ್ಥಾಪಿಸಲಾಗುತ್ತದೆ. ಹೀಗೆ. ಓದುವುದು. ಬರೆಯುವುದು ಹಾಗೂ 
ಸಾಕ್ಷರತಾ ಬೆಳವಣಿಗೆಗಳು ಒಂದಕ್ಕೊಂದು ಪೂರಕವಾಗಿ 
ಸಾಗುತ್ತವೆ. ಈ ಕಾರ್ಯಕ್ರಮವು ಸಾಕ್ಷರತೆ ಹಾಗೂ ಕಿದುವಿಕೆ 
ಬೆಳವಣಿಗೆಯ ಅನನ್ಯ ರಚನಾತ್ಮಕ ಮಾದರಿಯನ್ನು ಆಧರಿಸಿದೆ. 


“ಸೃಜನಾತೃಕ ಭಾಷಾ ಬೆಳವಣಿಗೆಯ ಪ್ರಯತ್ನದ ಹಂತಗಳು 


"ಸೃಜನಾತ್ಮಕ ಭಾಷಾ ಬೆಳವಣಿಗೆಯ ಪ್ರಯತ್ನವು ಮಕ್ಕಳ 
ಪ್ರಾಥಮಿಕ ಭಾಷಾ ಹಾಗೂ ಕಲಕಾ ಸಾಮರ್ಥ್ಯಗಳ ಆಧಾರದಲ್ಲಿ 
ರಚಿಸಲಾಗಿದೆ. ಮಕ್ಕಳು ತಮ್ಮ ಆರನೇ ವಯಸ್ಸಿಗೆ ಔಪಚಾರಿಕ 
ಶಾಲಾ ಶಿಕ್ಷಣಕ್ಕೆ ಪ್ರವೇಶಿಸುವ ಹೊತ್ತಿಗೆ ಅವರಿಗೆ, ಕಡಿಮೆ ಎಂದರೂ. 
ಒಂದು ಭಾಷೆಯಾದರೂ ತಿಆದಿರುತ್ತದೆ. ಮಕ್ಷಳು ತಮ್ಯ ಆರನೇ 
ವಯಸ್ಸಿಗೆ ಸುಮಾರು 2೦೦೦ಕ್ಕೂ ಹೆಚ್ಚು ಪದಗಳನ್ನು 
ಬಳಸುವುದಲ್ಲದೇ, ಅದಕ್ಕಿಂತಲೂ ಹೆಚ್ಚು ಪದಗಳನ್ನು 
ಅರ್ಥಮಾಡಿಕೊಳ್ಳಬಲ್ಲರು ಎಂದು ಸಂಶೋಧನೆಗಳು ಹೇಳುತ್ತವೆ. 
ಅವರು ಸಂಪೂರ್ಣ ವಾಕ್ಯಗಳಲ್ಲ ತಮ್ಮನ್ನು ಅಭವ್ಯಕ್ತಿಸಬಲ್ಲರು. 
ಯಾವುದಾದರೂ ಒಂದು ಘಟನೆಯ ಬಗ್ಗೆ ಮಾತನಾಡಬಲ್ಲರು 
ಅಥವಾ ಕಥೆಗಳನ್ನು ಹೇಳಬಲ್ಲರು. ಮಾತಿನ ಪದಗಳ ಮೂಲಕ 
ಮಕ್ಷಳು ತಮ್ಮ ಜಗತ್ತನ್ನು ಸಕ್ರಿಯವಾಗಿ ಅರ್ಥಮಾಡಿಕೊಳ್ಳಬಲ್ಲರು 
ಎಂಬುದು ಸಿದ್ಧವಾದ ಬಳಕ "ಸೃಜನಾತ್ಯಕ ಭಾಷಾ ಬೆಳವಣಿಗೆಯ 
ಪ್ರಯತ್ನವು ಅಣಖತ ಭಾಷೆಯ ಜಗತ್ತಿಗೆ ಮಕ್ಕಳನ್ನು ಪರಿಚಲಯುಸಲು 
ಪದಗಳೆಡೆಗೆ ಗಮನ ಕೇಂದ್ರೀಕರಿಸುತ್ತದೆ. ಅದಕಾಗಿ ಅನುಸರಿಸುವ 
ಹಂತಗಳು ಇಂತಿವೆ: 


° ಅರ್ಥಪೂರ್ಣ ಪದಗಳ ಮೂಲಕ ಅಕ್ಷರಜ್ಞಾನದ 
ಸೂಚನೆಯನ್ನು ಮೊದಲು ಪ್ರಾರಂಭಸುವುದು: ವರ್ಣ- 
ಮಾಲೆಯ ಅಕ್ಷರಗಳನ್ನು ನೆನಪಿನಲ್ತ ಇಟ್ಟುಕೊಳ್ಳುವುದರ 
ಮೂಲಕ ಆರಂಭಸುವ ಬದಲು "ಸೃಜನಾತ್ಮಕ ಭಾಷಾ 
ಬೆಳವಣಿಗೆಯ ಪ್ರಯತ್ನ”ದಲ್ಲ ಮಕ್ಕಳಗೆ ಸಂಪೂರ್ಣ 
ಪದಗಳನ್ನು ನೇರವಾಗಿ ಪರಿಚಯುಸಲಾಗುತ್ತದೆ. ಆ ಪದಗಳು 
ಅವರದೇ ಹೆಸರಾಗಿರಬಹುದು., ಇಲ್ಲವೇ. ಅವರಿಗೆ 
ಪರಿಚಯವಿರುವ ವಸ್ತುಗಳು, ಪ್ರಾಣಿಗಳು ಮತ್ತು ಪಕ್ಷಿಗಳ 
ಹೆಸರಾಗಿರಬಹುದು. ಮಗುವಿನ ಮನೆಭಾಷೆಯಲ್ಪ್ಲ ಈ ವಸ್ತು 
ಅಥವಾ ಪ್ರಾಣಿಯನ್ನು ನಿರ್ದೇಶಿಸುವ ಪದವು ಭನ್ನವಾಗಿದ್ದಲ್ಲ. 
ಮಗುವು ಈ ಎರಡು ಪದಗಳೂ ಒಂದೇ ವಸ್ತುವನ್ನು ಅಥವಾ 


ಒಂದೇ ಅರ್ಥವನ್ನು ನಿರ್ದೇಶಿಸುತ್ತವೆ ಎಂಬುದನ್ನು 
ಅಥ್ಭ್ಥಮಾಡಿಕೊಳ್ಳಲು ಶಿಕ್ಷಕ್‌ರು ನೆರವಾಗುತ್ತಾರೆ. 
ಬರವಣಿಗೆಯಲ್ಪರುವಂತೆ ಪದವನ್ನು ಉಚ್ಚರಿಸಲು ಮಗುವಿಗೆ 
ನೆರವಾಗುವುದರ ಜೊತೆಗೆ. ಅದು ತನ್ನು ಮನೆಂಶು 
ಆಡುಭಾಷೆಯಲ್ಲ ಭನ್ನು ಪದವನ್ನು ಬಳಸುತ್ತದೆ ಎಂಬುದನ್ನು 
ಗುರುತಿಸಲು ಶಿಕ್ಷಕರು ನೆರವಾಗುತ್ತಾರೆ. 


ಮಕ್ಕಳು ಸಂಪೂರ್ಣ ಪದಗಳನ್ನು ಬರೆಯುವುದನ್ನು 
ಅಲೌಸಿಸಲು ಅವ್‌ಕಾಶ್‌ ಮಾಡಿಕೊಡು ಮುದು: 
ಬರವಣಿಗೆಯಲ್ಲನ ಪದಗಳನ್ನು ಪರಿಚಯುಸಿಕೊಳ್ಳುವ 
ಪ್ರಕ್ರಿಯೆಯ ಅಂಗವಾಗಿ ಮಕ್ಕಳು ತಾವು ಕಅತ ಪದಗಳನ್ನು 
ಬರೆದು ಅಭ್ಯಾಸ ಮಾಡುತ್ತಾರೆ. 


ಆಟ ಹಾಗೂ ಚಟುವಟಕೆಗಕಳ ಮೂಲಕ ಪದಗಳ 
ಗುರುತಿಸುವಿಕೆಯನ್ನು ಬೆಳೆಸುವುದು: ಮಕ್ಕಳು ಸಂಪೂರ್ಣ 
ಪದಗಳನ್ನು ಕಲಅಯಲು ಆರಂಣಸಿದಾಗ, ಚಿತ್ರಗಳನ್ನು 
ಪದಗಳೊಂದಿಗೆ ಹೊಂದಿಸುವ, ಖಾಲ ಬಟ್ಟ ಅಕ್ಷರವನ್ನು 
ತುಂಬುವ, ಪದ ಹೊಂದಿಸುವ ಹಾಗು ಅಂಗೋ ಆಟಗಳಂತಹ 
ವಿವಿಧ ಆಟಗಳು ಮತ್ತು ಚಟುವಟಕೆಗಳ ಮೂಲಕ ಪದಗಳ 
ಗುರುತಿಸುವಿಕೆಯನ್ನು ಬೆಳೆಸುವುದು. 


ಹಾಡುಗಳು ಹಾಗೂ ಪ್ರಾಸಬದ್ಧ ಶಿಶುಗೀತೆಗಳ ಕಲಕೆ: ಮಕ್ಕಳು 
ಶಿಶುಗೀತೆಗಳನ್ನು ಮತ್ತು ಹಾಡುಗಳನ್ನು ಹಾಡುವುದರಲ್ಲ ಖುಷಿ 
ಅನುಭವಿಸುತ್ತಾರೆ. ಅವರು ತಾವು ಕಲತ ಹಾಡುಗಳನ್ನು 
ಹಾಡುವಾಗ ಅಥವಾ ಪ್ರಾಸಗಳನ್ನು ಒಪ್ಪಿಸುವಾಗ ಅ೩ತ- 
ರೂಪದಲ್ಪರುವ ಆ ಹಾಡುಗಳು ಹಾಗು ಶಿಶುಗೀತೆಗಳ ಅಖತ 
ರೂಪವನ್ನು ಅವರಿಗೆ ಒದಗಿಸಲಾಗುತ್ತದೆ, ಆದ್ದರಿಂದ 
ಹಾಡುವಾಗ ಅವರು ಅದನ್ನು ಅನುಸರಿಸಲು ಸಾಧ್ಯವಾಗುತ್ತದೆ. 
ಅದೇ ಪ್ರಾಸಬದ್ಧ ಶಿಶುಗೀತೆಗಳನ್ನು ಅಥವಾ ಹಾಡನ್ನು 
ಬೇರೆಬೇರೆ ಭಾಷೆಗಳಗೆ ಅನುವಾದಿಸಿ ಕೂಡ ಹಾಡಬಹುದು. 
ಇದನ್ನು ಮಾಡುವುದರಿಂದ ತಮ್ಮ ಆಡುಭಾಷೆ ಬೇರೆ ಇರುವ 
ಮಕ್ಕಳೂ ಈ ಪ್ರಕ್ರಿಯೆಯಲ್ಲ ಒಳಗೊಂಡ ಭಾವನೆಯನ್ನು 
ಅನಮುಭವಿಸುವಂತಾಗುತ್ತದೆ. 


ಕಥೆ ಪುಸ್ತಕಗಳನ್ನು ಪರಿಚಯುಸುವುದು: ಓದುವ ಹಾಗೂ 
ಬರವಣಿಗೆಯ ಮೂಲಕ ಮಕ್ನಳಗೆ ಅಜತ ಪದಗಳ ಪರಿಚಯ 
ಆಗುತ್ತಿದ್ದಂತೆಯೇ. ಅವುಗಳನ್ನು ಜೋರಾಗಿ &ಿದುವುದು 
ಹಾಗೂ ಪುಸ್ತಕ ಪರಿಚಯಕ್ಕೆ ಸಂಬಂಧಿಸಿದ ಇತರ 
ಚಟುವಟಕೆಗಳನ್ನು ನಡೆಸುವುದರ ಮೂಲಕ ಮಕ್ಕಳನ್ನು 
ಕಥಾಪುಸ್ತಕಗಳ ಲೋಕಕ್ಕೆ ಪರಿಚಯುಸಲಾಗುತ್ತದೆ. 


ಮಕ್ಷಳು ಬರವಣಿಗೆಯ ಮೂಲಕ ತಮ್ಮನ್ನು ಅಭಿವ್ಯಕ್ತಿಸಲು 
ಉತ್ತೇಜಸುವುದು: "ಸೃಜನಾತ್ಮಕ ಭಾಷಾ ಬೆಳವಣಿಗೆಯ 
ಪ್ರಯತ್ನದ ವಿಧಾನದಲ್ಲ ಓದುವುದು ಮತ್ತು ಬರೆಯುವುದು 
ಜೊತೆ-ಜೊತೆಯಾಗಿ ಸಾಗುತ್ತದೆ. ತಾವು ಓದಿದ್ದನ್ನು ಹಾಗೂ 
ತಮ್ಮ ಓದಿಗೆ ಮೀರಿದ್ದನ್ನೂ ಬರೆಯುವಂತೆ ಮಕ್ಕಳನ್ನು 
ಹುರಿದುಂಬಸಲಾಗುತ್ತದೆ. 


ಈಗಾಗಲೇ ಮಕ್ನಳು ಬಹಳಷ್ಟು ಪೂರ್ಣ ಪದಗಳನ್ನು ಓದಲು 


ಕಲತ ಬಳಕ ಅಕ್ಷರ ಮತ್ತು ಮಾತ್ರೆಗಳನ್ನು ಔಪಚಾರಿಕವಾಗಿ 
ಪರಿಚಯ ಮಾಡಿಕೊಡುವುದು. 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಮಾರ್ಚ್‌ 2021 


37 


"ಸೃಜನಾತ್ಯಕ ಭಾಷಾ ಬೆಳವಣಿಗೆಯ ಪ್ರಯತ್ನದ ಬೋಧನಕಲೆ 


"ಸೃಜನಾತ್ಯಕ ಭಾಷಾ ಬೆಳವಣಿಗೆಯ ಪ್ರಯತ್ನದಲ್ಲ 
ಕೈಜೋಡಿಸುವ ಶಿಕ್ಷಕರ ತರಬೇತಿಯ ಭಾಗವಾಗಿ ಭಾಷೆ ಹಾಗೂ 
ಸಾಕ್ಷರತೆಗಳ ಪರಿಕಲ್ಪನಾತ್ಮಕ ದ್ರಹಿಕೆಯನ್ನು ಬೆಳೆಸಿಕೊಳ್ಳಲು 
ಶಿಕ್ಷಕರಿಗೆ ನೆರವು ನೀಡಲಾಗುವುದು. ಸಾಕ್ಷರತೆ ಎಂದರೆ 
ಪ್ರತಂತ್ರವಾಗಿ ವಿಚಾರಮಾಡುವ ಸಾಮರ್ಥ್ಯ, ತಾವು ಓದಿದುದನ್ನು 
ಅರ್ಥೈಸಿಕೊಳ್ಳುವ ಸಾಮರ್ಥ್ಯ ಹಾಗೂ ವಿಚಾರಗಳನ್ನು, 
ಆಲೋಚನೆಗಳು ಅಥವಾ ಭಾವನೆಗಳನ್ನು ಬರವಣಿಗೆಯ ಮೂಲಕ 
ದಾಟಸುವ ಸಾಮರ್ಥ್ಯವಾಗಿದೆ. "ಸೃಜನಾತ್ಯಕ ಭಾಷಾ 
ಬೆಳವಣಿಗೆಯ ಪ್ರಯತ್ನದ ವಿಧಾನದಲ್ಲ ಅರ್ಥೈಸಿಕೊಳ್ಳುವುದಕ್ಕೆ 
(Meaning making) ಪ್ರಾಥಮಿಕ ಪಾತ್ರವನ್ನು ನೀಡಲಾಗಿದ್ದು. 
ಅಕ್ಷರ-ಶಬ್ದಗಳ ಸಂಬಂಧಾತ್ಮಕ ಜ್ಞಾನದ ಪ್ರಯೋಗವನ್ನು 
ತದನಂತರ ಪರಿಚಯುಸಲಾಗುತ್ತದೆ. ಭಾಷೆಯ ಪ್ರಭಾವವು ಶಬ್ದ- 
ಸಂಕೇತದ ವ್ಯವಸ್ಥೆಯಾಗಿದೆ ಎಂಬುದನ್ನು ಶಿಕ್ಷಕರು ಅರ್ಥ- 
ಮಾಡಿಕೊಳ್ಳಲು ನೆರವು ನೀಡಲಾಗುತ್ತದೆ. ಮಕ್ಕಳು ಸಹಜವಾಗಿ 
ತಮ್ಮ ಆಡುಭಾಷೆಯನ್ನು ಕರಗತ ಮಾಡಿಕೊಳ್ಳುವ ವಿಧಾನಗಳ ಬಣ್ಣೆ 
ಅವರು ಚರ್ಚಿಸುತ್ತಾರೆ. ಮಕ್ಕಳನ್ನು ಗಮನಿಸುವ ಮೂಲಕ ಶಿಕ್ಷಕರು 
ಮಕ್ಕಳ ಕಲಕೆಯಲ್ಲ ಆಟದ ಮಹತ್ವವನ್ನು ಅರಿಯುತ್ತಾರೆ. 
"ಸೃಜನಾತ್ಮಕ ಭಾಷಾ ಬೆಳವಣಿಗೆಯ ಪ್ರಯತ್ನದಲ್ಲಿ 
ಕೈಜೋಡಿಸುವ ಶಿಕ್ಷಕರ ಬಗ್ಗೆ ಇರುವ ನಿರೀಕ್ಷೆಗಳೆಂದರೆ: 


p ಮಕ್ಕಳನ್ನು ಶಿಕ್ಷಸುವುದಾಗಲೀ ಅಥವಾ ನಿಂದಿಸುವುದಾಗಲೀ 
ಮಾಡದೆ, ಭಯರಹಿತವೂ ಮತ್ತು ಸ್ನೇಹಪೂರ್ಣವೂ ಆದ 
ವಾತಾವರಣವನ್ನು ನಿರ್ಮಿಸುವುದು. 


* ಮಕ್ಕಳು ತಮಗೆ ಹಿತವೆನಿಸುವ ಬಯಸುವ ಭಾಷೆಯಲ್ಲ 
ಮುಕ್ತವಾಗಿ ಮಾತನಾಡುವಂತೆ ಪ್ರೋತ್ಲಾಹಿಸುವುದು. ಶಿಕ್ಷಕರು 
ಮಗುವಿನ ಆಡುಭಾಷೆಯನ್ನು ಮಾತನಾಡಲು ಬಲ್ಲವರಾದರೂ 
ಇದರಿಂದ ನೆರವಾಗುತ್ತದೆ. ಶಿಕ್ಷಕರು ಮಕ್ಕಳು ಹೇಳುವುದನ್ನು 
ಗಮನವಿಟ್ಟು ಕೇಳುವುದು. ಅವರೊಡನೆ ಸ್ನೇಹಪೂರ್ವಕವಾಗಿ 
ಸಂವಹನ ನಡೆಸುವುದು ಹಾಗೂ ಮಗುವಿನ ಭಾಷೆಯನ್ನು 
ಅರಥ್ಥ-ಮಾಡಿಕೊಳ್ಳುವ ಪ್ರಯತ್ನಗಳನ್ನು ಶಿಕ್ಷಕರಿಂದ 
ನಿರೀಕ್ಷಿಸಲಾಗುತ್ತದೆ. 


*  ”ಸೃಜನಾತ್ಕಕ ಭಾಷಾ ಬೆಳವಣಿಗೆಯ ಪ್ರಯತ್ನದ ವಿಧಾನದ 
ಹಿಂದಿರುವ ತತ್ವಗಳು ಹಾಗೂ ಅದನ್ನು ಬೆಂಬಅಸುವ 
ಪುಸ್ತಕಗಳ ಬಣ್ಣೆ ಅರಿವಿರಅ. ನೀಡಲಾದ ಮಾರ್ಗಸೂಚಜಗಳಗೆ 
ಅನುಗುಣವಾಗಿ ಪುಸ್ತಕಗಳನ್ನು ಬಳಸಿ. 


° ಆಟದ ಮೂಲಕ ಬೋಧನೆ, ಅಭಿನಯದೊಂದಿಗೆ 
ಹಾಡುಗಳನ್ನು ಕಅಯುವುದು ಮತ್ತು ಹಾಡುವುದು, ಚಿತ್ರಕಲೆ 
ಮತ್ತು ಬಣ್ಣತುಂಬುವ ಚಟುವಟಕೆಗಳು, ಹಿದನ್ನು 

ಅನುಕರಿಸುವಂತೆ ಮಗುವಿನ ಬೆರಳನ್ನು ಪ್ರಾಸಪದಗಳ 

ಸಾಲುಗಳ ಮೇಲೆ ನಡೆಸಿಕೊಂಡು ಹೋಗುವುದು (ಅವರಲ್ಪ 
ನಿಜವಾದ ಸಾಮರ್ಥ್ಯ ಇನ್ನೂ ಬೆಳವಣಿಗೆ ಹೊಂದಿಲ್ಲದಿದ್ದರೂ 
ಕೂಡ) ಹಾಗೂ ಚಿತ್ರಪಟಗಳೊಂದಿಗೆ ಆಟವಾಡಲು ಮಕ್ಕಳಗೆ 
ಅವಕಾಶ ಕಲ್ಪಸುವುದು ಸೇರಿದಂತೆ ಆಟದ ಮೂಲಕ 
ಕಅಸುವುದು ಈ ವಿಧಾನಗಳನ್ನು ಬಳಸುವ ಮೂಲಕ ಶಿಕ್ಷಕರು 
ಮಗುವು ಪಠ್ಯದ ಪರಿಚಯ ಪಡೆಯಲು ಮಾತ್ರವೇ ಅಲ್ಲದೆ. 
ಅದನ್ನು ಪ್ರಯಾಸವಿಲ್ಲದೆ ನೆನಪಿಟ್ಟುಕೊಳ್ಳಲು 
ನೆರವಾಗಬಹುದು. ಆಟದೊಂದಿಗೆ ಮಕ್ಷಳು ತಾವು 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಮಾರ್ಚ್‌ 2021 


ತಿಆದಿರುವುದನ್ನು ಅಭ್ಯಾಸ ಮಾಡುತ್ತಾರಷ್ಟೇ ಅಲ್ಲದೆ, ಹೊಸ 
ವಿಚಾರಗಳನ್ನೂ ಕಲಅಯುತ್ತಾರೆ. ಮಕ್ನಳ ಗ್ರಹಣಪಶಕ್ತಿ- 
ಸಾಮರ್ಥ್ಯದ ಬೆಳವಣಿಗೆಗೆ ಆಟವು ನಿಜವಾಗಿಂಶೂ 
ಸಹಾಯಕಾರಿ ಎಂಬ ಅಂಶವು ಈಗ ಸಂಪೂರ್ಣವಾಗಿ 
ಅಂಗೀಕೃತವಾಗಿದೆ. 


* ಕವನಗಳನ್ನು. ಹಾಡುಗಳನ್ನು ಅಗತ್ಯವಿದ್ದಾಗ ಮತ್ತು 
ಸಾಧ್ಯವಾದಾಗಲೆಲ್ಲಾ ಮಕ್ಕಳ ಆಡುಭಾಷೆಗೆ ಅನುವಾದ 
ಮಾಡುವುದು. ಆದರೆ ಒಡಿಶಾ ರಾಜ್ಯದ ಬುಡಕಟ್ಟು 
ಜನಾಂಗಗಳಲ್ಲ ಅನೇಕ ಆಡುಭಾಷೆಗಳು ಚಾಲ್ತ್ರಯಲ್ಲ 
ಇರುವುದರಿಂದ ಎಲ್ಲಾ ಸಮಯದಲ್ಲೂ ಅನುವಾದಿಸುವುದು 
ಶಿಕ್ಷಕರಿಗೆ ಸಾಧ್ಯವಾಗುವುದಿಲ್ಲ. 


p ಮಕ್ಷಳ ಕಲಕೆಗೆ ಪೂರಕವಾಗಿ ಬೋಧನೆ-ಕಲಕಾ 
ಸಾಮರ್ರಿಗಳನ್ನು ತಯಾರಿಸುವುದು ಮತ್ತು ಬಳಸುವುದು. 


*« ಕಥೆಗಳನ್ನು ಬಳಸುವುದು. ಜೋರಾಗಿ ಹದುವುದು. 
ಪಾತ್ರಾಭಿನಯವನ್ನು ಮಾಡುವುದು, ಸಾಹಿತ್ಯದ 
ಸನ್ನಿವೇಶಗಳಗೆ ನಾಟಕದ ರೂಪ ನೀಡುವುದು ಹಾಗೂ ಇದೇ 
ರೀತಿಯ ಇತರ ಚಟುವಟಕೆಗಳನ್ನು ಬಳಸಿಕೊಳ್ಳುವ ಮೂಲಕ 
ಮಕ್ಕಳಲ್ಲ ಪುಸ್ತಕಗಳ ಬಧ್ಮೆ ಹೆಚ್ಚು ಆಸಕ್ತಿ ಮೂಡಿಸುವುದು. 


*« ಶಾಲೆಯ ಸುತ್ತಮುತ್ತಅನ ಸಮುದಾಯದೊಂದಿಗೆ ಒಳ್ಳೆಯ 
ಸಂಬಂಧವನ್ನು ಹೊಂದಿರುವುದು. 


ಬೆಂಬಲಕ್ಕೆ ಬರುವ ಸಾಮಗ್ರಿಗಳು 


"ಸೃಜನಾತ್ಮಕ ಭಾಷಾ ಬೆಳವಣಿಗೆಯ ಪ್ರಯತ್ನದ 
ಕಾರ್ಯಕ್ರಮದಲ್ಲ "ಕೌ ಡಕೇ ಕಾ” (ಕಾಗೆ ಕಾ ಎಂದು ಅನ್ನುತ್ತದೆ) 
ಎಂಬ ವರ್ಕ್‌ ಬುಕ್‌ ಹಾಗೂ ಪ್ರಾಥಮಿಕ ಪುಸ್ತಕವು ಮಕ್ಕಳು ಮತ್ತು 
ಶಿಕ್ಷಕರಿಬ್ಬರಿಗೂ ಅಚ್ಚುಮೆಚ್ಚಿನದಾಗಿದೆ. ಈ ಪುಸ್ತಕದ ಪ್ರಸ್ತಾವನೆಯಲ್ಲ 
"ಸೃಜನಾತೃಕ ಭಾಷಾ ಬೆಳವಣಿಗೆಯ ಪ್ರಯತ್ನದ ವಿಧಾನದ 
ಹಿಂದಿರುವ ಮೂಲಭೂತ ಪರಿಕಲ್ಪನೆಗಳನ್ನು ವಿವರಿಸಲಾಗಿದೆ. ಈ 
ಪುಸ್ತಕದಲ್ಲ ಚಿತ್ರಜಡಿಸುವ ಹಾಗೂ ಬಣ್ಣತುಂಬುವ ಚಟುವಟಕೆಗಳ 
ಪ್ರಾಮುಖ್ಯತೆ. ಮಕ್ಕಳು ಚಿಹ್ನೆಗಳನ್ನು ಸರಿಯಾಗಿ ನಕಲು ತೆಗೆಯುವ 
ಅಗತ್ಯತೆ, ವಸ್ತುಗಳನ್ನು ಎರಡು ಆಯಾಮದಲ್ಪ್ಲ ಪ್ರತಿನಿಧಿಸುವ 
ಮಹತ್ವವನ್ನು ಮತ್ತು ಹದಿನ ಬೆಳವಣಿಗೆಯನ್ನು ಹಂತ-ಹಂತವಾಗಿ 
ವಿವರಿಸಲಾಗಿದೆ. ಇದರೊಂದಿಗೆ, ಶಿಕ್ಷಕರು ತಮ್ಮ ಪಾಠಗಳನ್ನು 
ಆಯೋಜಸಲು ಪ್ರಸ್ತಾವನೆಯು ನೆರವಾಗುತ್ತದಲ್ಲದೆ. ತರಗತಿಯಲ್ಲ 
ಮಾಡಬಹುದಾದ ಚಟುವಟಕೆಗಳ ಬಧ್ಣೆ ಅನೇಕ ಸಲಹೆಗಳನ್ನೂ 
ನೀಡುತ್ತದೆ. "ಕೌ ಡಕೇ ಕಾ” ಜೊತೆಗೆ, ಈ ಕಾರ್ಯಕ್ರಮವು 
ತರಗತಿಯ ಕಲಕೆಗೆ ಜೀವತು೦ಬಬಲ್ಲ ಅನೇಕ ಬೋಧನೆ-ಕಲಕಾ 
ಸಾಮದ್ರಿಗಳನ್ನು ಶಿಕ್ಷಕರಿಗಾಗಿ ಅಭವೃದ್ಧಿಗೊಳಸಿದೆ. 


"ಸೃಜನಾತ್ಮಕ ಭಾಷಾ ಬೆಳವಣಿಗೆಯ ಪ್ರಯತ್ನವು ಪರಿಣಾಮ- 
ಕಾರಿಯಾಗಿದೆಯೇ? 


ನೀವೇನಾದರೂ "ಮುಕ್ತ ಜ್ಞಾನ ಕುಟೀರ”ಕ್ಕೆ ಭೇಟಯುತ್ತರೆ ಈ 
ವಿಧಾನವು ಎಷ್ಟು ಪರಿಣಾಮಕಾರಿಯಾಗಿದೆ ಎಂಬುದು 
ಮನದಟ್ದಾಗುವುದು. ನಾನು ಶಾಲೆಗೆ ಭೇಟಲಯುತ್ತ ಮೊದಲ 
ಸಂದರ್ಭದಲ್ಲ ಶಾಲೆಗೆ ಸೇರಿ ಆರು ತಿಂಗಳೂ ಆಗಿರದ, ತಮ್ಮ 
ಜೀವನದಲ್ಲೇ ಮೊದಲ ಬಾರಿಗೆ ಶಾಲೆಯ ಮೆಟ್ಟಲು ತುಳಯುತ್ತಿರುವ 


ಒಂದನೇ ತರಗತಿಯ ಮಕ್ಕಳನ್ನು ಮನಸಾರೆ ಮೆಚ್ಚಕೊಂಡಿದ್ದೆ. 
ಜೀವಂತಿಕೆಯಿಂದ ಪುಟಯುತ್ತಿದ್ದ [od ಪುಟ್ಟ ಹುಡುಗಿಯರು 
ಕೇಳದೊಡನೆಯೇ ಯಾವುದೇ ಹಿಂಜರಿಕೆಯಿಲ್ಲದೆ ಪರಸ್ಪರರ 
ಹೆಸರುಗಳನ್ನು ಬರೆದುದೇ ಅಲ್ಲದೆ, ನನ್ನ ಹೆಸರನ್ನು ಸಹ 
ಕೇಳದೊಡನೆಯೇ ಬರೆದು ತೋರಿಸಿದರು. ಅವರಲ್ಲ ಅನೇಕ 
ಹುಡುಗಿಯರು ಗ್ರಂಥಾಲಯದಿಂದ ಪುಸ್ತಕಗಳನ್ನು ಆರಿಪಿ ತಂದಿದ್ದು. 
ಅದರಿಂದ &ದಿ ಹೇಳದರು ಕೂಡ. ಅದೇ, ಬೇರೆ ಶಾಲೆಗಕಲ್ಪ 
ಕಆಯುವ ಅನೇಕ ಮಕ್ಕಳು ಏಳನೇ ತರಗತಿ ತಲುಪಿದರೂ ಅವರಿಗೆ 
ಏಕೆ ಓದಲು ಸಾಧ್ಯವಾಗುತ್ತಿಲ್ಲ ಎಂಬ ಪ್ರಶ್ನೆ ನನ್ನಲ್ಲ ಸುಆಯುತು. 


"ಸೃಜನಾತ್ಮಕ ಭಾಷಾ ಬೆಳವಣಿಗೆಯ ಪ್ರಯತ್ನವನ್ನು ವಿವಿಧ 
ಬುಡಕಟ್ಟು ಜಲ್ಲೆಗಳ 18 ಶಾಲೆಗಳಲ್ಲ ಪ್ರಾಯೋಗಿಕವಾಗಿ 
ಅನುಷ್ಠಾನಗೊಳಸಿದಾಗ ಅದರ ಪ್ರಭಾವವು ಎದ್ದು 
ಕಾಣುತ್ತಿತ್ತು. ಈ ಶಾಲೆಗಳಗೆ ಭೇಟ ನೀಡಿದರೆ ನಿಮ್ಮನ್ನು 
ಸುತ್ತುವರಿಯುವ ಕುತೂಹಲಭರಿತ ಕಣ್ಣಲ್ಲ ಭರವಸೆ 
ಸೂಸುವ ಮಕ್ಕಳನ್ನು ಹಾಗೂ ನಿಮ್ಮೊಡನೆ ಮಾತನಾಡಲು 
ತವಕಿಸುವ ಮಕ್ಕಳನ್ನು ಎದುರುಗೊಂಡರೆ. ಇದಕ್ಕೆ 
ವಿರುದ್ಧವಾಗಿ, ಇತರ ಶಾಲೆಗಳೂ ಸಂದರ್ಶಕರ ಎದುರು 
ಬಾಯುಗೆ ಜಗ ಜಡಿದಂತೆ ಮೌನವಾಗಿರುವ, ತಪ್ಪಿಸಿಕೊಂಡು 
ಓಡಿಹೋಗಲು ನೋಡುವ ಮಕ್ಕಳನ್ನು ಕಾಣುತ್ತೀರಿ. ಎಲ್ಲೆಲ್ಲ 
"ಸೃಜನಾತ್ಯಕ ಭಾಷಾ ಬೆಳವಣಿಗೆಯ ಪ್ರಯತ್ನವನ್ನು 
ವಾಡಿಕೆಯ ಶಾಲಾ ಶಿಕ್ಷಣಕ್ಕೆ ಪೂರಕವಾಗಿ ಪ್ರಯೋಗಿಸ- 
ಲಾಯುತೋ ಅಲ್ಲೆಲ್ಲ ಮಕ್ಷಕ ಹದು ಗುರುತಿಸುವ ಮಲಟ್ಣಗೆ 
ಸುಧಾರಿಸಿತು. ಅಲ್ಲಯವರೆಗೆ ಕೆಲವು ಸರಳ ಪದಗಳನ್ನೂ 
ಓದಲು ಸಾಧ್ಯವಾಗದಂತಹ ದೊಡ್ಡ-ಮಕ್ಕಳಲ್ಲಯೂ 
ಕೂಡಾ ಗಮನಾರ್ಹ ಸುಧಾರಣಿ ಕಂಡು-ಬಂದಿತು. 
"ಸೃಜನಾತ್ಮಕ ಭಾಷಾ ಬೆಳವಣಿಗೆಂಯರು ಪ್ರಯತ್ನ” 
ಯೋಜನೆಯ ಶಿಕ್ಷಕರಲ್ಲಿ ಒಬ್ಬರಾದ ಈಶ್ವರ ಸೌಂತಾ 
ಅವರು. ವಸತಿ ಶಾಲೆಯೊಂದರಲ್ಲ ಓದುತ್ತಿದ್ದ. ಬಳಕ ಶಾಲೆ 
ತೊರೆದ ಇಬ್ಬರು ಮಕ್ಷಳಲ್ಪ ತಾವು ಗಮನಿಸಿದ 
ಬದಲಾವಣಿಗಳ ಬಗ್ದೆ ತಿಆಸುತ್ತಾರೆ. ಈ ಇಬ್ಬರಿಗೂ ಈಶ್ವರ್‌ 
ಅವರ ಶಾಲೆ ಸೇರುವ ಮುನ್ನು ಓದಲು ಸುತಾರಾಂ 
ಬರುತ್ತಿರಅಲ್ಲ. "ಈಗ. ಒಂದು ವರ್ಷದಿಂದ ನನ್ನ 
ತರಗತಿಯಲ್ಲರುವ ಅವರು ನಿರರ್ಗಳವಾಗಿ 
ಹಓಿದಬಲ್ಲವರಾಗಿದ್ದು ಕಆಅಂಯಲು ಹಪಹಪಿಸುತ್ತಿದ್ದಾರೆ”, 
ಎನ್ನುತ್ತಾರೆ ಶಶ್ವರ್‌. 18 ಶಾಲೆಗಳಲ್ಲ ಹಮ್ಮಿಕೊಳ್ಳಲಾಗಿದ್ದ 
"ಸೃಜನಾತ್ಮಕ ಭಾಷಾ ಬೆಳವಣಿಗೆಯ ಪ್ರಯತ್ನ'”ದ 
ಪ್ರಯೋಗಾತ್ಮಕ ಯೋಜನೆಯು ಈಗ ಮುಕ್ತಾಯ- 
ಗೊಂಡಿದ್ದು. ಇದರ ಮೂಲಕ ಮಕ್ಷಳಲ್ಪ ಹಓದಿನ ಹಾಗೂ 
ಶಾಲಾ ಕಲಕೆಯ ಗುಣಾತ್ಕಕ ಧೋರಣಿಯ ಬದ್ದೆ ಬತ್ತಿದ 
ಬೀಜವು ಮರವಾಗಿ ಬೆಳೆದು ಫಲನೀಡುವುದೆಂದು 
ಆಶಿಸೋಣ. 


"ಮುಕ್ತ ಜ್ಞಾನ ಕುಟೀರ” ಶಾಲೆಯಲ್ಲ ಸಾಕ್ಷರತೆ ಹಾಗೂ ಕಲಅಕೆಗಾಗಿ 
ಹೂಡಿದ ಭದಬುನಾದಿಯು ಅನೇಕ ಅನಿರೀಕ್ಷಿತ ಪರಿಣಾಮಗಳನ್ನು 
ನೀಡಿದೆ. ಅದೊಂದು ಪೂರ್ವಪ್ರಾಥಮಿಕ ಶಾಲೆಯಾಗಿದ್ದು ಅಲ್ಪನ 
ಹುಡುಗಿಯರು ತಮ್ಮ ಪ್ರಾಥಮಿಕ ಶಿಕ್ಷಣವನ್ನು ಮುಗಿಸಲು ಸರ್ಕಾರಿ 
ಶಾಲೆಗೆ ಸ್ಥಳಾಂತರಗೊಳ್ಳಬೇಕಾಗುತ್ತದೆ. ಕೆಲವರಿಗೆ ಮಾತ್ರ 
ಪ್ರಾಥಮಿಕ ಹಂತವನ್ನು ದಾಟಹೋಗಲು ಸಾಧ್ಯವಾಗುತ್ತದೆ. ಆದರೆ, 
"ಮುಕ್ತ ಜ್ಞಾನ ಕುಟೀರ” ಪಶಾಲೆಯಲ್ಲ ಕಟ್ಟಕೊಟ್ಟ ಭದ ಶೈಕ್ಷಣಿಕ 
ಬುನಾದಿಯು ಅವರ ಸಹಾಯಕ್ಕೆ ಬೇರೆ ರೀತಿಗಕಲ್ಲ ಒದಗಿಬರುತ್ತದೆ. 
ಉದಾಹರಣೆಗೆ, ಒಂದು ಹುಡುಗಿ ಮಾಲೀಕರು ಕೊಟ್ಟ ಅಲ್ಲ 
ಸಂಬಳವನ್ನು ಎದುರುನೋಡದೇ ಇದ್ದ ಕಾರಣ ಅವರನ್ನು ಪಪ್ನಿಸಲು 
ಮುಂದಾದಾಗ, "&ಓ, ನೀನು ಶಾಲೆಯ ಮೆಟ್ಟಲು ತುಅದಿದ್ದೀಯ 
ಎಂದಾಯುತು; ಯಾವ ಶಾಲೆ?” ಎಂಬ ಮರುಪ್ರಶ್ನೆಯನ್ನು 
ಎದುರಿಸಬೇಕಾಲಯುತು. 


"ಮುಕ್ತ ಜ್ಞಾನ ಕುಟೀರ” ಶಾಲೆಯನ್ನು ಮೂಲತಃ ಆದಿವಾಸಿ 
ಹುಡುಗಿಯರಿಗಾಗಿ ತೆರೆದಿದ್ದರೂ, ಪಕ್ಕದ ಹಳ್ಳಿಯ ಕುಂಬಾರರು 
ತಮ್ಮ ಹೆಣ್ಣಮಕ್ಕಳನ್ನು ಈ ಶಾಲೆಗೆ ಕಳುಹಿಸಲು ಮೊದಮೊದಲು 
ಹಿಂಜರಿದರು. ಆದರೆ, ಆದಿವಾಸಿ ಹುಡುಗಿಯರು "ಮುಕ್ತ ಜ್ಞಾನ 
ಕುಟೀರ” ಶಾಲೆಯಲ್ಲ ಚೆನ್ನಾಗಿ ಕಅಯುತ್ತಿದ್ದು., ಅವರಲ್ಲ ಕೆಲವರು 
ನಪೋದಯ ಶಾಲೆಗಳ ಮೆಟ್ಟಲು ಏರುವಂತಾದುದನ್ನು ಕಂಡ 
ಕುಂಬಾರರ ಹಳ್ಳಯೂ ತನ್ನ ಹೆಣ್ಣುಮಕ್ಕಳನ್ನು "ಮುಕ್ತ ಜ್ಞಾನ 
ಕುಟೀರ”'ಕ್ಲೆ ಕಳುಹಿಸಲು ಮನಸ್ಸುಮಾಡಿತು. ತಲೆತಲಾಂತರದಿಂದ 
ಬಂದ ಮನಸ್ಟಿತಿಗಳನ್ನು ಬದಲಾಯುಸಲು ಬಹುಶಃ ಉತ್ತಮ 
ಶಾಲಾಶಿಕ್ಷಣ ಕಾರಣವಾಗಬಹುದೇನೋ ! 


ಈ ಲೇಖನವನ್ನು ಮುಗಿಸುವ ಮುನ್ನ ನನ್ನ ಮನ ಮತ್ತೊಮ್ಮೆ 
ಕಾಶೀಪುರದ ಸೌಮ್ಯ ಬೆಟ್ಟಗಳತ್ತ ಓಡುತ್ತದೆ. ವಾರದ ಪ್ರತಿದಿನವೂ 
ನೇಸರ ನಿಸರ್ಗವನ್ನು ಬೆಚ್ಚಗಾಗಿಸುವ ಹೊತ್ತಿಗೆ ದನಕರುಗಳು 
ಮೇಯಲು ಹೊರಡುತ್ತವೆ. ಇದ್ದಕ್ಕಿದ್ದಂತೆ ಮಕ್ಷಳ ನಗುವು 
ಪರಿಸರವನ್ನು ತೀಡುತ್ತದೆ. ಶಾಲೆಯ ಕಡೆ ಮುಖಮಾಡಿ ಗದ್ದೆಗಳ 
ನಡುವಿನಿಂದ, ಕಾಡಿನಂಚಿನಿಂದ ಮುಖದೋರುವ ಪುಟ್ಟ 
ಹುಡುಗಿಯರು ಹೊತ್ತು ತರುವ ನಗು, ಹರಟಿ ಮತ್ತು ಕಲರವಗಳು 
ಗಾಆಯಲ್ಲ ತೇಅಬರುತ್ತವೆ. ಶಾಲೆಗೆ ಬರುವ ಸಂತಸ, ಕಥೆಗಳನ್ನು 
&ದಿ ನಲಯುವ ತವಕ, ಕಥೆಗಳನ್ನು ಬರೆದು ಅವುಗಳಗೆ 
ಬಣ್ಣಗಳಂದ ಜೀವತುಂಬುವ ಹಿಗ್ಗು ಅವರಲ್ಲ ಮನೆಮಾಡಿರುತ್ತದೆ. 
ಗಾಆಯು ಈ ಧ್ಧನಿಗಳ೦ದ ತುಂಬರುವಂತೆಯೇ, ಅವರ ಶಾಲೆಯ 
ಗೋಡೆಗಳೂ ಮಕ್ಷಳ ಕಲಾಕೃತಿಗಳ೦ದ. ಬರವಣಿಗೆಗಳ೦ಂದ 
ಪ್ರಕಾಶಮಾನವಾಗಿ ಶೋಭನಸುತ್ತವೆ. "ಮುಕ್ತ ಜ್ಞಾನ ಕುಟೀರ"ಕ್ಕೆ 
ಭೇಟಯುತ್ತು ಠ ಮಕ್ಕಳು ಅರಳುತ್ತಿರುವುದನ್ನು ನೋಡುವುದೊಂದು 
ಅನಿರ್ವಚನೀಯ ಅನುಭವ. 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಮಾರ್ಚ್‌ 2021 


40 


ಶಿಕ್ಷಕ ತರಬೇತಿಯ ಕುರಿತಂತೆ ಹೆಚ್ಚನ ಮಾಹಿತಿಗಾಗಿ ಇಲ್ಲ ಸಂಪರ್ಕಿಸಿ 
http://ncert.nic.in/publication/journals/pdf_files/vtte_aug_2018.pdf (pg47 - 58) 


ಮುಕ್ತ ಜ್ಞಾನ ಕುಟೀರದ ಕುರಿತ ಲೇಖನಕ್ಕಾಗಿ ಈ ಕೊಂಡಿಯನ್ನು ಕ್ಲಿಕ್ಕಿಸಿ: 


https://thewire.in/education/in-odhisa-a-school-quietly-empowers-tribal-girls-with-its-empathetic-vision 


ಇಂದಿರಾ ಅವರಿಗೆ ಮಾನವನ ಯೋಗಕ್ಷೇಮ ಮತ್ತು ಅದಕ್ಕೆ ಬೆಂಬಲವಾಗಿ ನಿಲ್ಲುವ ಅಥವಾ ಅದಕ್ಕೆ ಕುಂದುತರುವಲ್ಪ ಶಿಕ್ಷಣದ ಪಾತ್ರದ 
ಬಧ್ದೆ ಗಂಭೀರ ಪ್ಲರೂಪದ ಕಾಳಜಗಳವೆ. ಮಾನವ, ಮಾನವೇತರ ಮತ್ತು ಭೌತಿಕ ವ್ಯವಸ್ಥೆಯಲ್ಲಿ ಎಲ್ಲ ಭಾಗಿದಾರರ ನಡುವೆ ಪರಸ್ಪರ 
ಬೆಂಬಅಸುವ ಹಾಗೂ ಪುಷ್ಪಿಕೊಡುವ ಸಂಬಂಧಗಳ ಜಾಲವಾಗಿ ಅವರು ಯೋಗಕ್ಷೇಮವನ್ನು ಅರ್ಥಮಾಡಿಕೊಂಡಿದ್ದಾರೆ. ಶಿಕ್ಷಕಿಯಾಗಿ, 
ಶಿಕ್ಷಕರ ತರಬೇತುದಾರರಾಗಿ ಅವರ ಕೈಂಕರ್ಯವು ಶಿಕ್ಷಣಪ್ರಕ್ರಿಯೆಯ ಬಧ್ವೆ ಆಕವಾದ ಚಿಂತನೆಯನ್ನು ಹುಟ್ಟುಹಾಕಿ ಅವರು ಪರ್ಯಾಯ 
ಶಾಲೆಯೆಂದು ಗುರುತಿಸಿಕೊಂಡಿರುವ "ಪೂರ್ಣ ಕಅಕಾ ಕೇಂದ್ರವನ್ನು ತೆರೆಯುವಂತೆ ಮಾಡಿದೆ. ಇಂದಿರಾ ಅವರು ಅಜೀಂ ಪ್ರೇಮ್‌ಜ 
ವಿಶ್ವವಿದ್ಯಾಲಯದಲ್ಲ ಅಧ್ಯಾಪಕರಾಗಿದ್ದು 2೦2೦ - ಜನವರಿಯಲ ನಿವೃತ್ತರಾಗಿದ್ದಾರೆ. ಇಂದಿಗೂ ಪೂರ್ಣ ಶಾಲೆಯ ಚಟುವಟಕೆಗಳಲ್ರ 
ಸಕ್ರಿಯ ಆಸಕ್ತಿ ಇಟ್ಟುಕೊಂಡಿದ್ದಾರೆ. ಇವರ ಅನೇಕ ಲೇಖನಗಳು ಶೈಕ್ಷಣಿಕ ಹಾಗೂ ಜನಪ್ರಿಯ ನಿಯತಕಾಅಕಗಳಲ್ಲ ಪ್ರಕಟವಾಗಿವೆ. 
ಇವರನ್ನು ಸಂಪರ್ಕಿಸಬಹುದಾದ ಇ-ಮೇಲ್‌ ವಿಳಾಸ: indira502 @gmail.com 


ಅನುವಾದ: ಕುಶಾಲ್‌ ಜಬ ಎಸ್‌ | ಪರಿಶೀಲನೆ: ಲತಾ ಕೆಸಿ 


ನಾವು ಭಾರತದ ಬಹುಭಾಷೆಯ ವಾಸ್ತವತೆಯನ್ನೂ ಅರಿತು ಒಪ್ಪಿಕೊಳ್ಳಬೇಕಿದೆ. 
ಪ್ರತಿಯೊಬ್ಬ ಭಾರತೀಯನು ಮೌಖಕ ಉಕ್ತಿಗಳ ಪ್ರಪಂಚದಲ್ಲ ಬಹುಭಾಷಿಕನೇ 
ಆಗಿರುತ್ತಾನೆ. ಬಹುತೇಕ ಮಕ್ಕಳು, ಅವರು ಬೆಳೆದು ಸುತ್ತಅನ ಪ್ರಪಂಚದೊಡನೆ 
ಸಂವಹನ ನಡೆಸುತ್ತಿರುವಾಗ, ಒಂದಲ್ಲಾ ಒಂದು ರೀತಿಯಲ್ಲ ವಿಶಿಷ್ಠ ಭಾಷಿಕ 
ಪ್ರವಾಹಕ್ಕೆ ತೆರೆದುಕೊಳ್ಳುತ್ತಾರೆ. ಮಕ್ಕಳಗೆ ಅಕ್ಷರಜ್ಞಾನದ ಭದ್ರಬುನಾದಿಯನ್ನು 
ನಿರ್ಮಿಸುವ ಸಲುವಾಗಿ ತರಗತಿಗಳಲ್ಲ ಮಕ್ಕಳ ಭಾಷೆ ಮತ್ತು ಮಾತುಗಳಗೆ 
ಸಾಕಷ್ಟು ಮುಕ್ತ ಅವಕಾಶವನ್ನು ಸೃಷ್ಟಿಸಬೇಕಾಗುತ್ತದೆ. 


ಶಕ್ತಿಬ್ರತಾ ಸೇನ್‌ ಮತ್ತು ನಿಧಿ ವಿನಾಯಕ್‌, ವ್ಯಾಪಕ ಸಾಕ್ಷರ ಯೋಜನೆಯ 
ಅತ್ಯಗತ್ಯ ಆಧಾರ ಸ್ತಂಭಗಳು, ಪು.62 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಮಾರ್ಚ್‌ 2021 


